CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೩೦, ೨೦೦೩ (ಕಾರ್ತಿಕ ೮, ಶಕ ವರ್ಷ ೧೯೨೫) | ಸಂಚಿಕೆ ೪೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 








ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ: 126 ಪಿಪಿಇ 2003, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌, 2003 

ಶ್ರೀ ಎನ್‌. ಎಸ್‌. ಮಹಾಲೆ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು 9ನೇ ಎ.ಸಿ.ಎಂ.ಎಂ. ನ್ಯಾಯಾಲಯ, 
ಬೆಂಗಳೂರು ಇವರನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 103: ಪಿಪಿಇ 2003 ದಿನಾಂಕ: 31.5.03ರಲ್ಲಿ ಸಹಾಯಕ ಅಭಿಯೋಗ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ, ಚೆನ್ನಪಟ್ಟಣ ಇಲ್ಲಿಗೆ ವರ್ಗಾಯಿಸಿರುವುದನ್ನು ಕೋರಿಕೆ ಮೇರೆಗೆ ಮಾರ್ಪಡಿಸಿ ಸದರಿ 
ಅಧಿಕಾರಿಯನ್ನು ಕರ್ನಾಟಕ ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಮಂಡನಾಧಿಕಾರಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲು 
ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವಾ ನಿಯಮಗಳು)ಯ ನೀಡಿದ್ದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಲಾ 126: ಪಿಪಿಇ 03 ದಿನಾಂಕ: 28.8.03ನ್ನು ಪುನಃ ಮಾರ್ಪಡಿಸಿ ಸದರಿ ಅಧಿಕಾರಿಯನ್ನು ಹಾಲಿ ಖಾಲಿ ಇರುವ ಸಹಾಯಕ ಅಭಿಯೋಗ 
ನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್‌ ತರಬೇತಿ, ಚೆನ್ನಪಟ್ಟಣ ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಲು ಇವರ ಸೇವೆಯನ್ನು ಒಳಾಡಳಿತ 
ಮತ್ತು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಎಸ್‌. ಶ್ರೀಧರ್‌ 
ಪಿ.ಆರ್‌. 1205 ಸರ್ಕಾರದ ಅಧೀನ ಕಾರ್ಯದರ್ಶಿ-(ಪ್ರಭಾರ), ಕಾನೂನು ಇಲಾಖೆ (ಆಡಳಿತ- 2). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ: 221 ಕೈಸೇವಿ 2001, ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2003 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಯ ನಿಯಮ 32ರಡಿಯಲ್ಲಿ ಜಂಟಿ 
ನಿರ್ದೇಶಕರಾಗಿ ಸ್ವತಂತ್ರ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ರೂ.10620-260-10860-320- 
13440-380-14960ರ ವೇತನ ಶ್ರೇಣಿಯಲ್ಲಿ ಬರುವ ಜಂಟಿ ನಿರ್ದೇಶಕರ ಹುದ್ದೆಗೆ ಈ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕದಿಂದಲೇ 
ಅನ್ವಯವಾಗುವಂತೆ ಸ್ಥಾನಪನ್ನ ಬಡ್ತಿ ನೀಡಲಾಗಿದೆ; 








ಕ್ರಮ ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ಕ್ರಮ | ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ. 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ. ಸಂಖ್ಯೆ 
1. | ಶ್ರೀ ಎಸ್‌. ಜಿ. ಹೆಗಡೆ, 2) |ಶ್ರೀಕೆ. ಐ. ಗುದುಗಿ, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ. ಜಂಟಿ ನಿರ್ದೇಶಕರು, ಪ್ರತಿ ನಿಯೋಜನೆ ಮೇಲೆ ಯೋಜನಾ 
ಮಂಗಳೂರು. ನಿರ್ದೇಶಕರು, ಡಿಆರ್‌ಡಿಎ ಜಿಲ್ಲಾ ಪಂಚಾಯತ್‌, ಮೈಸೂರು. 

















(೫೬೯) 





೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ ಭಾಗ - ೨ 





























ಕ್ರಮ ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ಕ್ರಮ | ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ. 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ. ಸಂಖ್ಯೆ 
3) | ಶ್ರೀ ಎಂ. ಎಲ್‌. ಹಾಲಳ್ಳಿ, 4) | ಶ್ರೀ ಹೆಚ್‌. ಮುಕುಂದ, 

ಜಂಟಿ ನಿರ್ದೇಶಕರು, ಪ್ರತಿ ನಿಯೋಜನೆಯ ಜಂಟಿ ನಿರ್ದೇಶಕರು (ಎ. ಇ. ಪಿ) 

ಮೇಲೆ ಯೋಜನಾ ನಿರ್ದೇಶಕರು, ಡಿಆರ್‌ಡಿಎ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕೇಂದ್ರ ಕಛೇರಿ, 

ಜಿಲ್ಲಾ ಪಂಚಾಯತ್‌, ರಾಯಚೂರು. ಖನಿಜ ಭವನ, ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1206 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಕೈಗಾರಿಕಾ ಸೇವೆಗಳು). 
HIGH COURT OF KARNATAKA 
NOTIFICATION 


No. GOB (1) 13(12)/2003 Bangalore Dated:29th September 2003. 

In exercise of the powers vested under sub-section (2) of Section 12 of the Code of Criminal 
Procedure,, 1973, (Central Act No. 2/1974) the High Court of Karnataka hereby appoints the Il Addl. Civil 
Judge (Jr.Dn.) and JMFC., Il Court, Gadag, as the Additional Chief Judicial Magistrate, Gadag, from after 
the office hours of 20.9.2003 till the commencement of office hours of 23.9.2003, during the absence of 


the Civil Judge (Sr.Dn). and CJM., Gadag. 
By Order of the High Court, 


PR-1207 R. RANGASWAMY 
Assistant Registrar. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 89 ಸೇಉನ್ಯಾ 2003, ಬೆಂಗಳೂರು, ದಿನಾಂಕ: 7ನೇ ಅಕ್ಟೋಬರ್‌ 2003 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಜಿಒಬಿ (1) 1:2003 ದಿನಾಂಕ: 19.9.2003ರ ಅನ್ವಯ ಈ ಕೆಳಕಂಡ 
ಜಿಲ್ಲಾ ನ್ಯಾಯಾಧೀಶರುಗಳ ಸೇವೆಯನ್ನು ಅವರ ಹೆಸರಿನ ಮುಂದೆ ಕಾಣಿಸಿರುವಂತೆ ನೇಮಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಕಾನೂನು 


ಇಲಾಖೆಯ ವಶಕ್ಕೆ ನೀಡಲಾಗಿದೆ. 














ಕ್ರ.ಸಂ. ಹೆಸರು ಮತ್ತು ಈಗ ಕೆಲಸ ಮಾಡುತ್ತಿರುವ ಜಾಗ ವರ್ಗಾಯಿಸಿರುವ ಜಾಗ 
1. ಶ್ರೀ ಎ. ಎಸ್‌. ಪಾಟೀಲ್‌, ಪ್ರಿಸೈಡಿಂಗ್‌ ಅಧಿಕಾರಿ, ಕಾರ್ಮಿಕ 
ಪ್ರಿಸೈಡಿಂಗ್‌ ಅಧಿಕಾರಿ, ಹೆಚ್ಚುವರಿ ನ್ಯಾಯಾಲಯ, ಹುಬ್ಬಳ್ಳಿ, ಇಲ್ಲಿ 
ಕಾರ್ಮಿಕ ನ್ಯಾಯಾಲಯ, ಹುಬ್ಬಳ್ಳಿ ಖಾಲಿ ಇರುವ ಹುದ್ದೆಯಲ್ಲಿ. 
2. ಶ್ರೀ ಬಿ. ದುರ್ಗಪ್ಪ, ಪ್ರಿಸೈಡಿಂಗ್‌ ಅಧಿಕಾರಿ, ಹೆಚ್ಚುವರಿ ಕಾರ್ಮಿಕ 
22ನೇ ಹೆಚ್ಚುವರಿ ಸಿಟಿ ಸಿವಿಲ್‌ ಮತ್ತು ನ್ಯಾಯಾಲಯ, ಹುಬ್ಬಳ್ಳಿ ಶ್ರೀ ಎ. ಎಸ್‌. ಪಾಟೀಲ್‌ ಅವರ 
ಸೆಷನ್ಸ್‌ ನ್ಯಾಯಾಧೀಶರು, ಬೆಂಗಳೂರು ನಗರ. ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1208 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ: 176 ಡಿಸಿಇ 2003, ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2003 
ಕಾಲೇಜು ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಪ್ರಾಂಶುಪಾಲರುಗಳ ವರ್ಗಾವಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಕಂಡಂತೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 











ಕ್ರಮಸಂಖ್ಯೆ ಹೆಸರು ಪದನಾಮ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಲಾದ ಸ್ಥಳ 
1. ಶ್ರೀ ಎನ್‌. ನಾಗರಾಜ್‌ ಪ್ರಾಂಶುಪಾಲರು, ಮದ್ದರು ಮಹಿಳಾ 
ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೆ. ಆರ್‌. ನಗರ | ಪ್ರಥಮ ದರ್ಜೆ ಕಾಲೇಜು 
ಕ ಶ್ರೀಮತಿ ವಿ. ಎಸ್‌. ನಾಗರತ್ನ ಪ್ರಾಂಶುಪಾಲರು, ಸರ್ಕಾರಿ ಕಾಲೇಜು, 
ಪ್ರಾಂಶುಪಾಲರು, ಮದ್ದೂರು ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಬೆಳಗಾಂ 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ ೫೭೧ 





ವರ್ಗಾವಣೆಗೊಂಡ ಪ್ರಾಂಶುಪಾಲರುಗಳು ಕೂಡಲೇ ಸೇವಾ ಮುಕ್ತರಾಗಿ ಅವರು ವರ್ಗಾವಣೆ ಹೊಂದಿದ ಸ್ಥಳದಲ್ಲಿ ಸೇವೆಗೆ 


ಹಾಜರಾಗಲು ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಮೇರಿ ಜಾಯ್ಸ್‌ 
ಸರ್ಕಾರದ ಉಪ ಕಾರ್ಯದರ್ಶಿ-4, 
ಪಿ.ಆರ್‌. 1209 ಶಿಕ್ಷಣ ಇಲಾಖೆ. 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಒಸಾಇ: 197 ಪೊಪೆಸೆ 2003, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌ 2003 
ಸರ್ಕಾರದ ಆದೇಶ ಸಂಖ್ಯೆ: ಲೋಇ 33 ಸೇಎಸು 2003 ದಿನಾಂಕ: 2.9.2003 ರಲ್ಲಿ ಲೋಕೋಪಯೋಗಿ ಇಲಾಖೆಯ 
ಶ್ರೀ ಎನ್‌. ಎಸ್‌. ರಮೇಶ್‌, ಅಧೀಕ್ಷಕ ಅಭಿಯಂತರರನ್ನು ಪುನರ್‌ ನೇಮಕಕ್ಕಾಗಿ ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದ್ದು 
ಸದರಿ ಅಧೀಕ್ಷಕ ಅಭಿಯಂತರರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ ನಿರ್ಮಾಣ ನಿಗಮ ನಿಯಮಿತಕ್ಕೆ ಪುನರ್‌ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ರಂಗಮಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1210 ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ, (ಪೊಲೀಸ್‌ ಸೇವೆಗಳು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 68 ಸಸಿವಿ 2003, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌ 2003 
ಶ್ರೀ ಮೊಹಮದ್‌ ಅಜಂ, ಅರ್ಥಶಾಸ್ತ್ರ ಉಪನ್ಯಾಸಕರು, ಕಾಲೇಜು ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು ಇವರ ಮಾನ್ಯ ಸಣ್ಣ 
ಕೈಗಾರಿಕೆ ಹಾಗೂ ಹಜ್‌ ಸಚಿವರ ಆಪ್ತ ಶಾಖೆಯಲ್ಲಿನ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಲ್ಲಿನ ನಿಯೋಜನಾ ಅವಧಿಯನ್ನು ದಿನಾಂಕ: 
1.7.03 ರಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಹಾಗೂ ಒಂದು ವರ್ಷದ ಅವಧಿಗೆ ಮುಂದುವರೆಸಲು ಮಂಜೂರಾತಿ 
ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1211 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 328 ಸೆಅಸೆ 2003, ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2003 
ಶ್ರೀ ಸುಭಾಸ್‌ ಚಂದ್ರ, ಐ.ಎ.ಎಸ್‌, ವಿಶೇಷ ಆಯುಕ್ತರು, ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇವರಿಗೆ 
ದಿನಾಂಕ: 6.10.2003 ರಿಂದ 18.10.2003 ರವರೆವಿಗೆ (ಉದಿಸೇ) ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಹಾಗೂ ರಜೆಯ ಮೊದಲು ದಿನಾಂಕ: 5.10.2003 ಮತ್ತು ರಜೆಯ ಕೊನೆಯಲ್ಲಿ ದಿನಾಂಕ: 19.10.2003 ಗಳಂದು ಬರುವ ಸಾರ್ವತ್ರಿಕ 
ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಮೇಲ್ಕಂಡ ಅವಧಿಯಲ್ಲಿ ಅಧಿಕಾರಿಯವರು ಹಾಗೂ ಈ ಕೆಳಕಂಡ ಅವರ ಕುಟುಂಬದ ಸದಸ್ಯರು ಅವರ ಸ್ವಗ್ರಾಮವಾದ 
ಲಕ್ನೋಗೆ ಹೋಗಿ ಬರಲು 2002-2003ರ ಬ್ಲಾಕ್‌ ಅವಧಿಯಲ್ಲಿ ಕೇಂದ್ರ ನಿಯಮದಡಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿಯನ್ನು 
ಉಪಯೋಗಿಸಿಕೊಳ್ಳಲು ಮಂಜೂರಾತಿ ನೀಡಲಾಗಿದೆ. ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90 ರಷ್ಟು 
ಹಣವನ್ನು ಅಂತಿಮ ಪ್ರಯಾಣ ಭತ್ಯೆಯ ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೊಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು 
ಮಂಜೂರು ಮಾಡಲಾಗಿದೆ. 


ಹೆಸರು ಸಂಬಂಧ 
1. ಶ್ರೀ ಸುಭಾಶ್‌ಚಂದ್ರ ಸ್ವತಃ 
2. ಶ್ರೀಮತಿ ಜೂಹಿಚಂದ್ರ ಪತ್ನಿ 
3. ಮಾಸ್ಟರ್‌ ಇಶಾನ್‌ ಚಂದ್ರ ಮಗ 
4. ಮಿಸ್‌ ಅನ್‌ಶಿ ಚಂದ್ರ ಮಗಳು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಿ. ಕುಮಾರಸ್ವಾಮಿ 
ಪಿ.ಆರ್‌. 1212 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-1). 


೫೭೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 329 ಸೆಅಸೆ 2003, ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2003 

ಶ್ರೀ ಟಿ. ಶ್ಯಾಮಭಟ್‌, ಐ. ಎ. ಎಸ್‌., ಜಿಲ್ಲಾಧಿಕಾರಿ, ಬೀದರ್‌ ಜಿಲ್ಲೆ, ಬೀದರ್‌. ಇವರಿಗೆ ದಿನಾಂಕ: 6.10.2003 ರಿಂದ 
10.10.2003 ರವರೆವಿಗೆ (ಉದಿಸೇ) ಒಟ್ಟು 5 ದಿನಗಳ ಪರಿವರ್ತಿತ ರಜೆಯನ್ನು ಮಂಜೂರು ಮಾಡಲಾಗಿದೆ. ಹಾಗೂ ರಜೆಯ ಮೊದಲು 
ದಿನಾಂಕ: 4.10.2003 ಹಾಗೂ 5.10.2003 ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ 
ನೀಡಲಾಗಿದೆ. 

ಶ್ರೀ ಟಿ. ಶ್ಯಾಮಭಟ್‌, ಐ.ಎ.ಎಸ್‌, ರವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಬೀದರ್‌, ಇವರನ್ನು, ಜಿಲ್ಲಾಧಿಕಾರಿ, ಬೀದರ್‌, ಹುದ್ದೆಯ ಸಮವರ್ತಿತ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಟಿ. ಶ್ಯಾಮಭಟ್‌, ಐ.ಎ.ಎಸ್‌, ರವರು ರಜೆಯ ಮೇಲೆ ಹೋಗಿದದಿದ್ದರೆ, ಜಿಲ್ಲಾಧಿಕಾರಿ, ಬೀದರ್‌ ಜಿಲ್ಲೆ ಹುದ್ದೆಯಲ್ಲೇ 
ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಿ. ಕುಮಾರಸ್ವಾಮಿ 
ಪಿ.ಆರ್‌. 1213 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-1). 
ಒಳಾಡಳಿತ ಮತ್ತು ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಸಾಇ: 175 ಪೊಪೆಸೆ 2003, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್‌ 2003 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಣ 356 ಸೇಸಎ 2003 ದಿನಾಂಕ: 18.7.2003ರಲ್ಲಿ ಲೋಕೋಪಯೋಗಿ ಇಲಾಖೆಯ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಶ್ರೀ ರವಿನಾರಾಯಣ ರೆಡ್ಡಿ ಇವರ ಸೇವೆಯನ್ನು ಪುನರ್‌ ನೇಮಕಕ್ಕಾಗಿ ಒಳಾಡಳಿತ ಮತ್ತು 
ಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದ್ದು ಸದರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರನ್ನು ಕರ್ನಾಟಕ ರಾಜ್ಯ ಪೊಲೀಸ್‌ ವಸತಿ 
ನಿರ್ಮಾಣ ನಿಗಮ ನಿಯಮಿತಕ್ಕೆ ಪುನರ್‌ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ರಂಗಮಣಿ 
ಪಿ.ಆರ್‌. 1214 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ, (ಪೊಲೀಸ್‌ ಸೇವೆಗಳು). 
KARNATAKA ADMINISTRATIVE TRIBUNAL AT BANGALORE 
NOTIFICATION 
No. BB/VB/30/2003 Bangalore Dated:1st October 2003. 

In exercise of the powers conferred under Section-5 read with Section-22 of the Administrative 
Tribunals Act, 1985, and all other powers enabling thereto, the Constitution of Vacation Bench and 
designation of Vacation Judge for ‘Dasara Vacation’ from 6th October, 2003 to 10th October, 2003 (bdi) is 
made as follows: 

1. Hon'ble Mr. Justice B. N. Mallikarjuna, Chairman, will be the Vacation Judge from 6th October, 
2003 to 10th October, 2003 (bdi). 

2. Hon'ble Mr. Justice B. N. Mallikarjuna, Chairman, will sit in Court Hall-l on Wednesday the 8th 
October, 2003, to hear urgent matters and such other matters as the Bench may direct. 

3. The Office of the Karnataka Administrative Tribunal will function upto 2.00 P.M. during the 
‘Dasara Vacation’. However, on the day of sitting of Vacation Bench, the Office will function upto 5.00 
P.M. 

4. During the Vacation, the Registry will receive only urgent applications as per Rules. 

By Order of Hon'ble the Chairman, 
PR-1215 Registrar, 
Karnataka Administrative Tribunal, Bangalore-38. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಿಆಸುಇ: 329 ಸೆಆಸೆ 2003, ಬೆಂಗಳೂರು, ದಿನಾಂಕ: 3ನೇ ಅಕ್ಟೋಬರ್‌ 2003 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿಆಸುಇ 329 ಸೆಆಸೆ 2003 ದಿನಾಂಕ 1.10.2003 ರ ಕಂಡಿಕೆ 2 ಅನ್ನು ಮಾರ್ಪಾಡು ಮಾಡಿ 

ಶ್ರೀ ಟಿ. ಶ್ಯಾಮಭಟ್‌, ಐಎಎಸ್‌, ಜಿಲ್ಲಾಧಿಕಾರಿಗಳು, ಬೀದರ್‌ ಇವರ ರಜಾ ಅವಧಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ ೫೭೩ 





ಪಂಚಾಯತ್‌, ಬೀದರ್‌ ಇವರ ಬದಲಿಗೆ ಬೀದರ್‌ ಜಿಲ್ಲಾಧಿಕಾರಿಯವರ ಕೇಂದ್ರ ಸ್ಥಾನಿಕ ಸಹಾಯಕರನ್ನು ಬೀದರ್‌ ಜಿಲ್ಲಾಧಿಕಾರಿ ಹುದ್ದೆಯ 
ಸಮವರ್ತಿತ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ, (ಸೇವೆಗಳು-1). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಐ 44 ಕೈಸೇವಿ 97 ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌ 2003 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ವಾಕೈ 44 ಕೈಸೇವಿ 97, ದಿನಾಂಕ: 4.08.2003ರ ಎರಡನೇ ಸಾಲಿನಲ್ಲಿ “ವಾಕೈ 105 ಐಸಿಎಸ್‌ 

94, ದಿನಾಂಕ: 21.5.1995” ಎಂದು ನಮೂದಿಸಿರುವುದನ್ನು “ವಾಕೈ 105 ಐಸಿಎಸ್‌ 94, ದಿನಾಂಕ: 25.01.1995” ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು. 


ಪಿ.ಆರ್‌. 1216 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
(ಕೈಗಾರಿಕಾ ಸೇವೆಗಳು). 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 25 ಹುಸ್ಫಮು 2001 ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್‌ 2003 
ಅರಣ್ಯ ಇಲಾಖೆಯ ಲಿಪಿಕ ವೃಂದದ ವ್ಯವಸ್ಥಾಪಕ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 
ರನ್ವಯ ಸ್ವತಂತ್ರ ಪ್ರಭಾರದಲ್ಲಿರುವ ಈ ಕೆಳಕಂಡ ಪತ್ರಾಂಕಿತ ವ್ಯವಸ್ಥಾಪಕರುಗಳಿಗೆ (ವೇತನ ಶ್ರೇಣಿ 5575-10620) ಸರ್ಕಾರವು ತಕ್ಷಣದಿಂದ 


ಪಿ.ಆರ್‌. 1217 


ಜಾರಿಗೆ ಬರುವಂತೆ ಸ್ಥಾನಪನ್ನಾ ಪದೋನ್ನತಿ ನೀಡಿ, ಅವರ ಹೆಸರಿನ ಮುಂದೆ ಸೂಚಿಸಿದ ಹುದ್ದೆಗಳಲ್ಲಿ ಮುಂದುವರೆಸಿ ಆದೇಶಿಸಿದೆ. 





























ಕ್ರ.ಸಂ. ಹೆಸರು ಮತ್ತು ಸ್ವತಂತ್ರ ಪ್ರಭಾರದ ಮೇಲೆ ಪದೋನ್ನತಿ ನೀಡಿ ಮುಂದುವರೆಸಿರುವ ಹುದ್ದೆ 

ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಮತಿ: ಶ್ರೀಯುತರಾದ 

1. ಬಿ. ಎಂ. ಶಿವಶಂಕರ್‌, ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಹಾವೇರಿ ವಿಭಾಗ, ಹಾವೇರಿ. 
ಹಾವೇರಿ ವಿಭಾಗ, ಹಾವೇರಿ. 

2. ಕೆ. ರಾಜೇಂದ್ರ ಗೌಡ ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಅಪರ ಪ್ರಧಾನ ಮುಖ್ಯ ಅರಣ್ಯ 
ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಸಂರಕ್ಷಣಾಧಿಕಾರಿ, 
(ಜಾಗೃತ) ರವರ ಕಛೇರಿ, ಬೆಂಗಳೂರು. (ಜಾಗೃತ) ರವರ ಕಛೇರಿ, ಬೆಂಗಳೂರು. 

3. ಮಹಮದ್‌ ಅಹಮದ್‌ ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಕೊಳ್ಳೇಗಾಲ ವಿಭಾಗ. 
ಕೊಳ್ಳೇಗಾಲ ವಿಭಾಗ. 

4. ಹೆಚ್‌. ಆರ್‌. ಶಂಕರಪ್ಪ ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಕುಂದಾಪುರ ವಿಭಾಗ. 
ಕುಂದಾಪುರ ವಿಭಾಗ. 

5. ಕೃಷ್ಣ ಪ್ರಸಾದ್‌ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಚಿಕ್ಕಮಗಳೂರು ವೃತ್ತ. 
ಚಿಕ್ಕಮಗಳೂರು ವೃತ್ತ. 








೫೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ 


ಭಾಗ - ೨ 








(೧೩ 


ಶ್ರ 


ಹೆಸರು ಮತ್ತು ಸ್ವತಂತ್ರ ಪ್ರಭಾರದ ಮೇಲೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಮತಿ: ಶ್ರೀಯುತರಾದ 


ಪದೋನ್ನತಿ ನೀಡಿ ಮುಂದುವರೆಸಿರುವ ಹುದ್ದೆ 






































6. ವೆಂಕಟಸುಬ್ಬಯ್ಯ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು. 
ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು 

7. ಯು. ಎನ್‌. ಶಂಕರಯ್ಯ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕಛೇರಿ, ಬೆಂಗಳೂರು 
ಬೆಂಗಳೂರು ಇವರ ಕಛೇರಿ. 

8. ಪುರಾಣಿಕ್‌ ಮಠ್‌ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಬಿಜಾಪುರ ವಿಭಾಗ. 
ಬಿಜಾಪುರ ವಿಭಾಗ. 

9. ಎಂ. ವೇಮಣ್ಣ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಕೋಲಾರ ವಿಭಾಗ. 
ಕೋಲಾರ ವಿಭಾಗ 

10. ಸಿದ್ದಲಿಂಗಮೂರ್ತಿ, ವ್ಯವಸ್ಥಾಪಕರು 
ವ್ಯವಸ್ಥಾಪಕರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 

ಮಂಡ್ಯ ವಿಭಾಗ. 

11. ಹೆಚ್‌. ಹನುಮಂತರಾಯಪ್ಪ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ದಾವಣಗೆರೆ ವಿಭಾಗ. 
ದಾವಣಗೆರೆ ವಿಭಾಗ. 

12. ಜಿ. ದಾಸಪ್ಪ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಮಡಿಕೇರಿ ವಿಭಾಗ. 
ಮಡಿಕೇರಿ ವಿಭಾಗ. 

13. ಹೆಚ್‌. ವಿ. ವೆಂಕಟೇಶಯ್ಯ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಸಂಶೋಧನೆ, ಬೆಂಗಳೂರು. 
ಸಂಶೋಧನೆ, ಬೆಂಗಳೂರು. 

14. ಕೆ. ಪಿ. ಪ್ರಕಾಶ್‌ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಮಂಗಳೂರು ವಿಭಾಗ. 
ಮಂಗಳೂರು ವಿಭಾಗ. 

15. ವಿಶಾಲಾಕ್ಷಿ, ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ವನ್ಯಜೀವಿ), (ವನ್ಯಜೀವಿ), ಬೆಂಗಳೂರು ರವರ ಕಛೇರಿ. 
ಬೆಂಗಳೂರು ರವರ ಕಛೇರಿ. 

16. ಎಸ್‌. ವಿ. ಕುಲಕುರ್ಣಿ, ವ್ಯವಸ್ಥಾಪಕರು 





ವ್ಯವಸ್ಥಾಪಕರು, 

ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, 
ಸಾಮಾಜಿಕ ಅರಣ್ಯ ವಿಭಾಗ, 

ಜಿಲ್ಲಾ ಪಂಚಾಯತ್‌, ದಾವಣಗೆರೆ. 





ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, 
ಸಾಮಾಜಿಕ ಅರಣ್ಯ ವಿಭಾಗ, 

ಜಿಲ್ಲಾ ಪಂಚಾಯತ್‌, 

ದಾವಣಗೆರೆ. 






































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ ೫೭೫ 
ಕ್ರ.ಸ ಹೆಸರು ಮತ್ತು ಸ್ವತಂತ್ರ ಪ್ರಭಾರದ ಮೇಲೆ ಪದೋನ್ನತಿ ನೀಡಿ ಮುಂದುವರೆಸಿರುವ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಮತಿ: ಶ್ರೀಯುತರಾದ 
17. ದಾಕ್ಷಾಯಣಿ ವ್ಯವಸ್ಥಾಪಕರು 
ವ್ಯವಸ್ಥಾಪಕರು, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅಭಿವೃದ್ಧಿ) 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅಭಿವೃದ್ಧಿ ಇವರ ಕಛೇರಿ, ಇವರ ಕಛೇರಿ, ಬೆಂಗಳೂರು. 
ಬೆಂಗಳೂರು. 
18. ಕೆ. ರಂಗರಾಜು ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಹೊನ್ನಾವರ ವಿಭಾಗ, ಹೊನ್ನಾವರ. 
ಹೊನ್ನಾವರ ವಿಭಾಗ, ಹೊನ್ನಾವರ. 
19. ಎಸ್‌. ಕೆ. ಸವಣೂರ್‌, ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವರ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವರ ಕಛೇರಿ, ಬೆಂಗಳೂರು. 
ಕಛೇರಿ, ಬೆಂಗಳೂರು. 
20. ಎ. ವಿ. ಅಶ್ವಥನಾರಾಯಣ, ವ್ಯವಸ್ಥಾಪಕರು, 
ವ್ಯವಸ್ಥಾಪಕರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿರವರ ಕಛೇರಿ, ಹುಲಿ ಯೋಜನೆ ವಿಭಾಗ, ಬಂಡೀಪುರ. 
ಹುಲಿ ಯೋಜನೆ ವಿಭಾಗ, ಬಂಡೀಪುರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾರಾಯಣಸ್ವಾಮಿ 
ಪಿ.ಆರ್‌. 1218 ಸರ್ಕಾರದ ಅಧೀನ ಕಾರ್ಯದರ್ಶಿ-4, 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 59 ಆಸೇವ 2003(1), ಬೆಂಗಳೂರು, ದಿನಾಂಕ: 7ನೇ ಅಕ್ಟೋಬರ್‌ 2003 

ಶ್ರೀ ಕೆ. ಎನ್‌. ಕೃಷ್ಣಮೂರ್ತಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಸರ್ಕಾರದ ಉಪಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ), ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ಆರ್‌ಪಿಪಿಪಿ) ನಿಯಮಗಳು 1978 ರ ನಿಯಮ 202) ರ 
ಪ್ರಕಾರ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎಂ. ಇ. ಶಿವಲಿಂಗಮೂರ್ತಿ ಇವರಿಗೆ ಬಡ್ತಿ ನೀಡಿದ ದಿನಾಂಕ:23.4.1996 ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ. 11520-15840 ರ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು 
ಬಡ್ತಿ ನೀಡಿದೆ. 

ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

1. ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) 
ಪರಾಮರ್ಶಿಸಲಾಗುವುದು. 

2. ಶ್ರೀ ಆಂಟೋನಿ ಮೆಂಡೊಂಕಾ ಮತ್ತು ಇತರರು ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಹಾಗೂ ಈಗ ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಗೆ ವರ್ಗಾಯಿಸಲಾಗಿರುವ ರಿಟ್‌ ಅರ್ಜಿ ಕ್ರಮಾಂಕ 19813-19823/2000ದ ಪ್ರಕರಣದಲ್ಲಿ 
ನ್ಯಾಯಮಂಡಳಿಯು ನೀಡಬಹುದಾದ ಅಂತಿಮ ತೀರ್ಪಿನ ನಂತರ ಪುನರ್‌ ಪರಿಶೀಲಿಸಲಾಗುವುದು. 

3. ಶ್ರೀ ಎಸ್‌. ಟಿ. ಅಂಜನ್‌ಕುಮಾರ್‌ ಮತ್ತು ಇತರರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ: 
2887-2889/2001ರ ಪ್ರಕರಣದಲ್ಲಿ. ನ್ಯಾಯಮಂಡಳಿಯು ನೀಡಬಹುದಾದ ಅಂತಿಮ ತೀರ್ಪಿನ ನಂತರ 
ಪರಾಮರ್ಶಿಸಲಾಗುವುದು. 

4. ಪೋಷಕ ವೃಂದಗಳ ಜೇಷ್ಠತಾ ಪಟ್ಟಿಗಳ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೆಲ್ವಕುಮಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು). 


ವೃಂದದ ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ 


ಪಿ.ಆರ್‌. 1219 





೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೩೦, ೨೦೦೩ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 106 ಆಸೇವ 2003 ಬೆಂಗಳೂರು, ದಿನಾಂಕ: 7ನೇ ಅಕ್ಟೋಬರ್‌ 2003 

ಮುಖ್ಯ ಆಡಳಿತಾಧಿಕಾರಿ ಹಾಗೂ ಜಾಗೃತಾಧಿಕಾರಿ, ಮೈಸೂರು ಮಿನರಲ್ಸ್‌ ಲಿಮಿಟೆಡ್‌, ಬೆಂಗಳೂರು, ಹುದ್ದೆಯಲ್ಲಿ ನಿಯೋಜನೆ 
ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ. ಎಫ್‌. ಆರ್‌. ಜಮಾದಾರ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರ ಸೇವೆಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಹಿಂದಕ್ಕೆ ಪಡೆದಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಸೆಲ್ವಕುಮಾರ್‌ 
ಪಿ.ಆರ್‌. 1220 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು). 
KARNATAKA GOVERNOR'S SECRETARIAT 
NOTIFICATION 
No: GS 2 AUM 2003 Bangalore, Dated: 7th October 2003 

In exercise of the powers conferred under Section 15(1) of the University of Agricultural Sciences 
Act, 1963, |, T. N. Chaturvedi, Chancellor, University of Agricultural Sciences, Bangalore, hereby appoint 
Sri V. Gopal, presently working as Deputy Comptroller, University of Agricultural Sciences, Bangalore, as 
the Comtroller, University of Agricultural Sciences, Bangalore, in the pay scale of Rs. 10620-260-10880- 


320-13440-380-14960 plus admissible allowances for a period of three years in consultation with the 
Board of Regents UAS, from the date of this Notification. 


Sd/- 
PR-1221 7.8. CHATURVEDI 
Chancellor. 
C.S. SURANJANA 
Principal Secretary to Governor. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 79 ಸಸಿವಿ 2003 ಬೆಂಗಳೂರು, ದಿನಾಂಕ: 8ನೇ ಅಕ್ಟೋಬರ್‌ 2003 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 121 ಸಅಸೇ 99, ದಿನಾಂಕ: 8.9.1999 ರಲ್ಲಿ ಶ್ರೀ ಡಿ. ವೈ. ಮುರಳೀದರರಾವ್‌, 
ನಿಯಂತ್ರಣಾಧಿಕಾರಿ, ಪಿಎಫ್‌ಸಿ/ ಎಡಿಬಿ ವರ್ಕ್ಸ್‌ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಕರ್ನಾಟಕ 
ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 15 (1 (ಬಿ) (2ರ ಅನ್ವಯ ಕರ್ನಾಟಕ ಸರ್ಕಾರ 
ಸಚಿವಾಲಯದ ಇಂಧನ ಇಲಾಖೆಯಲ್ಲಿರುವ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಸಹ ಕಾರ್ಯದರ್ಶಿ (ಸುಧಾರಣೆಗಳು) 
ಹುದ್ದೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲಾಗಿದ್ದು. ಪ್ರಸ್ತುತ ಇವರ ಗುತ್ತಿಗೆ ಆಧಾರದ ನೇಮಕಾತಿಯ ವಿಸ್ತರಿತ ಅವಧಿಯು 
ದಿನಾಂಕ: 7.9.2003ಕ್ಕೆ ಮುಕ್ತಾಯಗೊಂಡಿರುತ್ತದೆ. 
ಅಧಿಕಾರಿಯವರ ಗುತ್ತಿಗೆ ಆಧಾರದ ನೇಮಕಾತಿಯ ಅವಧಿಯನ್ನು ಈಗಿರುವ ಷರತ್ತು ಹಾಗೂ ನಿಬಂಧನೆಗಳೊಂದಿಗೆ ದಿನಾಂಕ: 
8.9.2003 ರಿಂದ ಜಾರಿಗೆ ಬರುವಂತೆ ಮತ್ತೆ ಒಂದು ವರ್ಷದ ಅವಧಿಗೆ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಯು. ಪಿ. ಪ್ರಭು) 
ಪಿ.ಆರ್‌. 1222 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2). 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 105 ಎಫ್‌ಪಿಸಿ 2003 ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌ 2003 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 10 ಎಸ್‌ಎಫ್‌ಪಿ 2003, ದಿನಾಂಕ: 16.8.2003 ರನ್ವಯ ಶ್ರೀ ಡಿ. ಎ. ವೆಂಕಟೇಶ್‌, 
ಐಎಫ್‌ಎಸ್‌, ಅರಣ್ಯ ಸಂರಕ್ಷಣಾಧಿಕಾರಿ ಇವರನ್ನು ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ, ಬೆಂಗಳೂರು 
ಈ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ವಿ. ಜಯಲಕ್ಷ್ಮಿ 
ಪಿ.ಆರ್‌. 1223 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


"Op¥ 2 


40. d OMSL ಉತ ಎಂಡು. 0 30, 2003 


577 





LAW SECRETARIAT 
NOTIFICATION 
No: LAW 364 LSA 2003 (P) Bangalore, Dated: 20th September 2003. 


K. B. Mattur 


Or di OSL 04/02 ಹಸು 10 30, 2003 


"ಯ್‌ 2 





HIGH COURT OF KARNATAKA 
NOTIFICATION 
No: GOB(I) 412/ 2000 Bangalore, Dated: 19th August 2003. 


N. ANANDA 
HIGH COURT OF KARNATAKA 


NOTIFICATION 
No: GOB(I) 3/ 2003 Bangalore, Dated: 19th September 2003. 


N. ANANDA 
HIGH COURT OF KARNATAKA 


NOTIFICATION 
No: GOB(I) 13(12)/ 2003 Bangalore, Dated: 9th October 2003. 


R. RANGASWAMY 


"ಯ್‌ 2 


40. ಆ OMSL ಉತ ಎಂಡ. 10 30, 2003 


579 





HIGH COURT OF KARNATAKA 
NOTIFICATION 


No: GOB(1) 1/ 2003 Bangalore, Dated: 19th September 2003. 











Sriyuths/Smt: 


















































N. ANANDA 


dr dh OMSL GANA VHED (0 30, 2003 "ಊ 2 





LAW SECRETARIAT 
NOTIFICATION No: LAW 181 LAC 2003 Bangalore, Dated: 3rd October 2003. 


CHIKKAHANUMANTHAIAH 


NOTIFICATION 
No: LAW 2688 LCM 2003 Bangalore, Dated: 9th October 2003. 


K. B. MATTUR 


"ಯ್‌ 2 


) r dh MSE ಯತರ 204 0 30, 2003 


















































ಇ [4 OMSL GiAACYA VHED (0 30, 2003 "ಊಹ 2 



























































dr dh OMSL GANA VHED (0 30, 2003 "ಊ 2 





N. ANANDA 
HIGH COURT OF KARNATAKA 


NOTIFICATION 
No.GOB: (1) 13(12)/2003 Bangalore, Dated: 17th October 2003 


R. RANGASWAMY 
HIGH COURT OF KARNATAKA 


NOTIFICATION 
No.GOB: (1) 412/2000 Bangalore, Dated: 14th October 2003 


N. ANANDA 
HIGH COURT OF KARNATAKA 


NOTIFICATION 
No.GOB: (1) 412/2000 Bangalore, Dated: 10th October 2003 


N. ANANDA 
HIGH COURT OF KARNATAKA 


NOTIFICATION 
No.GOB (I) 28/2001 Bangalore, Dated: 15th October 2003 


N. ANANDA 
HIGH COURT OF KARNATAKA 


NOTIFICATION 
No.GOB (1) 3/2003 Bangalore, Dated: 16th October 2003 


N. ANANDA 


